ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರುಶ್ನೆ ಸಂಖ್ಯೆ: 1725 (2033) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀವನಿರಾಣಿ ಹಣಮಂತ ರುದ್ರಪ್ಪ (ಪದವೀಧರರ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಮಾಜ ಕಲ್ಯಾಣ ಸಚಿವರು 


ವಿಷಯ: ಕ್ರೈಸ್‌ ಸಂಸ್ಥೆಯ ವಸತಿ ಶಾಲೆಗಳ ಸಹ ಶಿಕ್ಷಕರುಗಳ ಸಮಸ್ಯೆಗಳನ್ನು ನಿವಾರಿಸುವ ಕುರಿತು 


(ಅ) ಸಮಾಜ ಕಲ್ಯಾಣ ಇಲಾಖೆಯ ಕ್ಯೈಸ್‌ ಸಂಘದ ಖಾಯಂ ಸಿಬ್ಬಂದಿಗಳಿಗೆ ಮಾನ್ಯ 
ಉಚ್ಚಿ ನ್ಯಾಯಾಲಯ, ಧಾರವಾಡ ಪೀಠ ಮತ್ತು ಸರ್ಕಾರವು ಜಾರಿ ಮಾಡಿದ 
ಅದೇಶದಂತೆ ವಸತಿ ಶಾಲಾ ನೌಕರರಿಗೆ ಮುಂಬಡ್ತಿ ನೀಡಲು ವಿಳಂಬ 
ಮಾಡುತ್ತಿರುವುದಕ್ಕ ಕಾರಣಗಳೇನು ; 


(ಆ) ಕರ್ನಾಟಿಕ ನಾಗರಿಕ ಸೇವಾ ನಿಯಮ-1957ರ ಸೇವಾ ಜೀಷ್ಠತಾ ನಿಯಮಗಳು 
ಪೈಸ್‌ ನೌಕರರಿಗೆ ಅನ್ನ್ವಯಿಸುತ್ತವೆಯೇ ; (ವಿವರ ನೀಡುವುದು) 


(ಇ) ಕೈಸ್‌ ಸಂಸ್ಥೆಯ ವಸತಿ ಶಾಲೆಗಳ ಸಹ ಶಿಕಕರುಗಳ ಜೀಷ್ಠತಾ ಪಟ್ಟಿಯನ್ನು 
ತಯಾರಿಸಿ ಪ್ರಕಟೆಸಲಾಗಿದೆಯೇ ; ಇಲ್ಲವಾದಲ್ಲಿ, ಜೀಷ್ಠತಾ ಪಟ್ಟೆ ತಯಾರಿಸುವಲ್ಲಿ 
ವಿಳಂಬವಾಗುತ್ತಿರುವುದಕ್ಕೆ ಕಾರಣಗಳೇನು; 


(ಈ) ಶಿಕ್ಷಣ ಇಲಾಖೆಯ ಸಹ ಶಿಕ್ಷಕರುಗಳಿಗೆ ಬಡ್ತಿ ನೀಡುವಂತೆ ಜೀಷ್ಠತಾ ಪಟ್ಟಿಯ 
ಅನುಸಾರ ಸದರಿ ಸಹ ಶಿಕ್ಷಕರುಗಳಿಗೆ ಪ್ರಾಂಶುಪಾಲರ ಹುದೆಗೆ ಬಡ್ತಿ ನೀಡುವುದಕ್ಕೆ 
ಸರ್ಕಾರ ಏನಾದರೂ ಕ್ರಮಕೈೆಗೊಂಡಿದೆಯೇ ; ಇಲ್ಲವಾದಲ್ಲಿ ಕಾರಣವೇನು; 


ಉ) ಖಾಲಿಯಿರುವ ಪ್ರಾಂಶುಪಾಲರ ಹುದ್ದೆಗಳಿಗೆ ಪ್ರತಿಶತ ಹುದ್ದೆಗಳನ್ನು 
ಮೀಸಲಿರಿಸಿ ಸಹ  ಶಿಕ್ಷಕರುಗಳನ್ನು ಪ್ರಾಂಶುಪಾಲರ ಹುದೆಗೆ ಬಡಿ 
ನೀಡಲಾಗುವುದೇ? 


